ಕರ್ನಾಟಕ ವಿಧಾನ ಪರಿಷತ್ತು 


. 1. ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
2. ಮಾನ್ಯ ಸದಸ್ಕರ ಹೆಸರು 


: 283 


: ಶ್ರೀ ಮುನಿರಾಜು ಗೌಡ ಪಿ.ಎಂ. 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ನಡೆಯುತ್ತಿರುವ ಬಗ್ಗೆ ಮಾಧ್ಯಮಗಳಲ್ಲಿ 


ಮೇಲಿಂದ ಮೇಲೆ 
ವರದಿಯಾಗುತ್ತಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 


3. ಉತ್ತರಿಸುವ ದಿನಾಂಕ : 17/02/2022 

4. ಉತ್ತರಿಸುವ ಸಚಿವರು : ಮಾನ್ಯ ಗೃಹ ಸಚಿವರು 

§ ಪ್ರಶ್ನೆ ಉತ್ತರ 
'ಜೆಂಗಳೊರು ನಗರದ ಕೇಂದ್ರ 
ಕಾರಾಗೃಹದಲ್ಲಿ ಕೈದಿಗಳಿಗೆ ಮೊಬೈಲ್‌ 
ಘೋವ್‌, ಮಾದಕ ವಸ್ತುಗಳು 
ಸರಬರಾಜು ಇತ್ಯಾದಿ ಅನೇಕ ರೀತಿಯ 
ಅಕ್ರಮಗಳು ಅವ್ಯಾಹತವಾಗಿ 

ಬಂದಿದೆ. 


ಬಂದಿದ್ದಲ್ಲಿ ಆ ರೇತಿಯ ಅಕ್ರಮಗಳು 
ಬಗ fs) 


ನಡೆಯದಂತೆ ಕಡಿವಾಣ ಹಾಕಲು 
ಸರ್ಕಾರವು , ಕೈಗೊಂಡಿರುವ 
ಕ್ರಮಗಳೇನು? 


ರಾಜ್ಯದ ಕಾರಾಗೃಹಗಳಲ್ಲಿ ಮೊಬೈಲ್‌ ಘಫೋನ್‌ಗಳುಿ``ಮತ್ತು 


ಇತರೆ ಯಾವುದೇ ರೀತಿಯ ನಿಷೇಧಿತ ವಸ್ತುಗಳ ಕಳ್ಳ 

ಸಾಗಾಣಿಕೆಯನ್ನು ಹಾಗೂ ಅಪರಾಧ ಚಟುವಟಿಕೆಗಳನ್ನು 

ತಡೆಗಟ್ಟುವ ಸಲುವಾಗಿ ಈ ಕೆಳಕಂಡ ಕ್ರಮಗಳನ್ನು 

ಕೈಗೊಳ್ಳಲಾಗಿರುತ್ತದೆ.- 

> ಕಾರಾಗೃಹದೊಳಗೆ ಪ್ರವೇಶಿಸುವ ಮತ್ತು ಹೊರಬರುವ 
ವ್ಯಕ್ತಿಗಳನ್ನು ಹಾಗೂ ವಸ್ತುಗಳನ್ನು ಪರಿಶೀಲಿಸಲು 


ಅತ್ಯಾಧುನಿಕ ಮಾದರಿಯ ತಪಾಸಣಾ ಉಪಕರಣಗಳಾದ x- 
Ray Baggage Scanner, FG-1 Security Pole, HI-AMD, 
DEMD ®enಗ Non Lincar Junction Detector 
(NLJD), Mobility [Enhanced Spectrum Analyser 
(MESA), Deep Search Mctal Detector (SMD) ಗಳನ್ನು 
ಒದಗಿಸಲಾಗಿದ್ದು, ತಪಾಸಣೆಯನ್ನು ಕೈಗೊಳ್ಳಲಾಗುತ್ತಿದೆ. 

» ರಾಜ್ಯದ ಕೆಲವು ಕಾರಾಗೃಹಗಳಲ್ಲಿ ಕರ್ನಾಟಕ ರಾಜ್ಯ 
ಕೈಗಾರಿಕಾ ಭದ್ರಕಾ ಪಡೆಯನ್ನು ನಿಯೋಜಿಸಲಾಗಿದ್ದು. 
ಅವರುಗಳಿಂದ ಕಾರಾಗೃಹದೊಳಗೆ ಪ್ರವೇಶಿಸುವ ಮತ್ತು 
ಹೊರಬರುವ ವ್ಯಕ್ತಿಗಳನ್ನು ಹಾಗೂ ವಸ್ತುಗಳನ್ನು ತಪಾಸಣೆ 
ಮಾಡಲಾಗುತಿದೆ. 


> ಹಾಲಿ ಬೆಂಗಳೂರು ಕೆಂದ್ರ ಕಾರಾಗೃಹದಲ್ಲಿ ಮೊಬೈಲ್‌ 
ಘೋನ್‌ಗಳು ಮತ್ತು ಇತರೆ ಯಾವುದೇ ರೀತಿಯ ನಿಷೇಧಿತ 
ವಸ್ತುಗಳನ್ನು ಪತ್ತೆ ಹಚ್ಚಲು ಅತ್ಕಾಧುನಿಕ ಮಾದರಿಯ Non 
Linear Junction Detector (NI.JD), Mobility Enhanced 


Spectrum Analyser (MESA), Deep Search Metal 
ಯ 


-2- 


Detector (DSMD) ತಪಾಸಣಾ ಉಪಕರಣಗಳನ ನ್ನು | 
ಒದಗಿಸಲಾಗಿದ್ದು, ಕಾರಾಗೃಹದ ಅಧಿಕಾರಿ ಮತ್ತು 
ಸಿಬ್ಬಂದಿಗಳ ಮೂಲಕ ಸದರಿ ಉಪಕರಣಗಳಿಂದ ಬಂದಿಗಳ 
ಕೊಠಡಿ ಮತ್ತು ಇನ್ನಿತರೇ ಸ್ಥಳಗಳ ತಪಾಸಣೆಯನ್ನು 
ನಿಯಮಿತವಾಗಿ ಕೈಗೊಳ್ಳಲಾಗುತ್ತಿದೆ. 

> ಸುತ್ತೋಲೆ ಸಂಖ್ಯೆ:ಹೆಚ್‌ಡಿ 03 ಪಿಲರ್‌ ಎ 2010, 
ದಿನಾಂಕ:22-03-2010ರ ಅನುಸಾರ, ಪೊಲೀಸ್‌ 
ಇಲಾಖೆಯ ಸಹಯೋಗದೊಂದಿಗೆ ಕಾರಾಗೃಹಗಳಲ್ಲಿ 
ಅನಿರೀಕ್ಷಿತ ತಪಾಸಣೆಯನ್ನು ಕೈಗೊಳ್ಳಲಾಗುತ್ತಿದೆ. 

> ಪ್ರಸ್ತುತ ಕರ್ನಾಟಕ ಕಾರಾಗೃಹಗಳ ಅಧಿನಿಯಮ 1963ರಲ್ಲಿ 
ಕಾರಾಗೃಹದ ಅಪರಾಧಗಳಿಗೆ ಸೂಚಿಲಾಗಿರುವ ಶಿಕ್ಷೆಯ 
ಪ್ರಮಾಣ 06 ತಿಂಗಳು ಮಾತ್ರ ಇದ್ದು, ಇದನ್ನು ಮತ್ತಷ್ಟು 
ಕಠಿಣಗೊಳಿಸುವ ನಿಟ್ಟಿನಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಗರಿಷ್ಟ 
05 ವರ್ಷಕ್ಕೆ ಹೆಚ್ಚಿಸಲು ಹಾಗೂ ಸದರಿ ನ್ತೆಯನ್ನು 
ಪ್ರತ್ಯೇಕವಾಗಿ ಅನುಭವಿಸಲು, ಅಧಿನಿಯಮದಲ್ಲಿ ಅಗತ್ಯ 
ತಿದ್ದುಪಡಿ ಮಾಡಲು ಪರಿಶೀಲಿಸಲಾಗುತ್ತಿದೆ. 

» ಕರ್ನಾಟಕ ಕಾರಾಗೃಹಗಳ ನಿಯಮಗಳು 1974ರಲ್ಲಿನ 
ನಿಷೇಧಿತ ವಸ್ತುಗಳ ಪಟ್ಟಿಗೆ ಮೊಬೈಲ್‌ ಘೋನ್‌ಗಳನ್ನು 
ಹಾಗೂ ಇತರೆ ನಿಷೇಧಿತ ವಸ್ತುಗಳನ್ನು ಸೇರ್ಪಡೆಗೊಳಿಸಿ, 
ಕಾರಾಗೃಹದ ಅಪರಾಧ ಎಂದು ಪರಿಗಣಿಸಿ. ಮತ್ತಷ್ಟು 
ಕಠಿಣಗೊಳಿಸುವ ನಿಟ್ಟಿನಲ್ಲಿ, ಅಗತ್ಯ ತಿದ್ದುಪಡಿಯನ್ನು 
ಮಾಡಲು ಪರಿಶೀಲಿಸಲಾಗುತ್ತಿದೆ. 

> ಕಾರಾಗೃಹಗಳಲ್ಲಿ ಅಪರಾಧ ಚಟುವಟಿಕೆಗಳ ವಿರುದ್ಧ 
ಕೈಗೊಳ್ಳಲು ಮಹಾನಿರ್ದೇಶಕರು ಮತ್ತು ಆರಕ್ಷ 
ಮಹಾನಿರೀಕ್ಷಕರು, ಕರ್ನಾಟಕ ರಾಜ್ಯ ರವರು 
ಕಾರಾಗೃಹಗಳ ವ್ಯಾಪ್ತಿಯ ಹೊಲೀಸ್‌  ಆಯುಕರುಗಳು 
ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರುಗಳ ನೇತೃತ್ವದಲ್ಲಿ 
ಸಮಿತಿಯನ್ನು ರಚಿಸಲಾಗಿದೆ. 

> ಕಾರಾಗೃಹಗಳಲ್ಲಿ ಮೊಬೈಲ್‌ ಫೋನ್‌ಗಳು ಸೇರಿದಂತೆ 
ಯಾವುದೇ ರೀತಿಯ ನಿಷೇಧಿತ ವಸ್ತುಗಳು ಕಂಡುಬಂದಲ್ಲಿ, 
ತಕ್ಷಣ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುತ್ತಿದೆ ಹಾಗೂ 
ತಪ್ಪಿತಸ್ಥ ಕಾರಾಗೃಹದ ಅಧಿಕಾರಿ / ಸಿಬ್ಬಂದಿಗಳ ವಿರುದ್ಧ 
ನಿಯಮಾನುಸಾರ ಕಠಿಣ ಶಿಸು ಕ್ರಮಗಳನ್ನು ಸಹ 


ಜರುಗಿಸಲಾಗುತ್ತಿದೆ. 


ಹೆಚ್‌ಡಿ 20 ಪಿಆರ್‌ಇ 2021 


(ಆರಗ UD 


ಗೃಹ ಸಚಿವರು 


